ಸಿ. ಮಹದೇವ 


ದಿ 


ಶ್ರೀ ಜಾಮುಂಶೇಶ್ವರಿ ದೇವಾಲಯಕ್ಕೆ ಮೈಸೂರು ಏಶೆಯರಿಂದ 
ಆಭರಣಗಳು ಮತ್ತು ಉಡುಗೊರೆಗಳು 


5 


ಮೈಸೂರು ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆ 
ಯುಳ್ಳ ನಗರ, ಈ ನಗರದ ನೆನಪಾದೊಡನೆ ಸ್ಮೃತಿ 
ಪಟಲದಲ್ಲಿ ಚಾಮುಂಡಿಬೆಟ್ಟದ ಚಿತ್ರ ಮೂಡುವುದು 
ಸ್ವಾಭಾವಿಕ. ಇಲ್ಲಿ ಶಕ್ತಿದೇವತೆಯಾದ ಶ್ರೀ ಚಾಮುಂ 
ಡಾಂಬೆಯು ನೆಲೆಸಿದ್ದು ಆ ಬೆಟ್ಟವನ್ನು ಅವಳ ಹೆಸರಿ 
ನಿಂದಲೇ ಕರೆಯಲಾಗುತ್ತಿದೆ... ಚಾಮುಂಡಿಬೆಟ್ಟವು 
ಮೈಸೂರು. ಅರಮನೆಯ ಆಗ್ನೇಯ ದಿಕ್ಕಿನಲ್ಲಿದ್ದು, 
ಸಮುದ್ರ ಮಟ್ಟದಿಂದ ಸುಮಾರು ೩೪೮೯ ಅಡಿಗಳ 
ಎತ್ತರವನ್ನು ಹೊಂದಿದೆ. 


ಹೊಯ್ಸಳರ ಕಾಲದ ಶಾಸನಗಳಲ್ಲಿ ಈ ಕ್ಷೇತ್ರ 
ವನ್ನು ಮಾರ್ಬ್ಬಳತೀರ್ಥವೆಂದು,! ಮಬ್ಬೆಲದ ತೀರ್ಥ 
ವೆಂದು? ಕರೆಯಲಾಗಿದೆ. ಸಾ ಒ೦ದಪುರಾಣದಲ್ಲಿ ಇದನ್ನು 
ಶ್ರಿಮಕುಟಕ್ಷೇತ್ರವೆಂದು ಕರೆಯಲಾಗಿದೆ. ಸ್ಥಳಪುರಾಣವು 
ಇದನ್ನು ಮಹಾಬಲಕ್ಷೇತ್ರ ಅಥವಾ ಮಹಾಬಲಾದ್ರಿ 
ಎಂದು ಕರೆಯುತ್ತದೆ. ಈ ಮೇಲಿನ ಎಲ್ಲಾ ಹೆಸರುಗಳು 
ಇಲ್ಲಿ ಗಂಗರ ಕಾಲದಲ್ಲಿ ನಿರ್ಮಿತವಾದ ಮಹಾಬಲೇಶ್ವರ 
ಹದೇವಾಲಯದೊಂದಿಗೆ ಸಂಬಂಧಿಸುತ್ತವೆ. .. ಆದರೆ 
ಮೈಸೂರಿನಲ್ಲಿ ಒಡೆಯರ ಆಳ್ವಿಕೆ ಪ್ರಾರಂಭವಾದ ಮೇಲೆ 
ಅವರು ಶ್ರೀ ಜಾಮುಂಡಾಂಬೆಯನ್ನು ತಮ್ಮ ಮನೆ 


ಹೇವಶೆಯಾಗಿ ಸ್ವೀಕಾರಮಾಡಿ, ಆ ದೇವಾಲಯದ ಸಕಲ 


ಅಭಿವೃದ್ಧಿಗೆ ಅವರು ನೀಡಿದ ಪ್ರೋತ್ಸಾಹ, ಆಸಕ್ತಿ 
ಗಳಿಂದಾಗಿ. ಶ್ರೀ ಚಾಮುಂಡಾಂಬೆಯ ದೇವಾಲಯ 
ಬೆಟ್ಟದ ಮೇಲಿನ ಪ್ರಧಾನ ದೇವಾಲಯವಾಗಿ ಜನಜೀವನ 
ದಲ್ಹಿ. ಗೋಚರವಾಗತೊಡಗಿತ್ತು. ಈ ಕಾರಣದಿಂದ 


ಬೆಟ್ಟವು ತನ್ನ ಪೂರ್ವದ ಹೆಸರುಗಳಾದ ಮಾರ್ಬ್ಬಳದ 


ತೀರ್ಥ, ಮಬ್ಬೆ ಲದತೀರ್ಥ, ಮಹಾಬಲಕ್ಷೇತ್ರ ಹೆಸರು 


ಗಳನ್ನು ಕಳೆದುಕೊಂಡು ಚಾಮುಂಡಿಬೆಟ್ಟವೆಂದು ಹೆಸರಾ 
ಯಿತು. ಈ ಒಂದು ಬದಲಾವಣೆಗೆ ಮೈಸೂರು ಒಡೆ. 


ಯರು ನೀಡಿದ ಅಗಾಧವಾದ ಪ್ರೋತ್ಸಾಹ ಮತ್ತು 
ಕೊಡುಗೆಗಳೇ ಕಾರಣ, ಅಲ್ಲದೆ ಇದು. ಜನನುಡಿಯಲ್ಲಿ 
ಅತ್ಯಂಶ ಸರಳ ಉಚ್ಛಾರಣೆಯು ಕೂಡ ಆಗಿದೆ. 


ಶೀ ಚಾಮುಂಡೇಶ್ವರಿ ದೇವಿಗೆ ಮೈಸೂರು 


ಎಐ ಇಣ್ಯಾಳೆ. ಳೆ ಕಾಬಾ ಗಾ 
ಅರಸರು. ಭಕ್ತಿಪೂರ್ವಕವಾಗಿ ಸಲ್ಲಿಸಿದ ಆಭರಣಗಳು 


ಮೈಸೂರು ಅರಸರು ಅಧಿಕ ಸಂಖ್ಯೆಯಲ್ಲಿ ಬೆಲೆಬಾಳುವ 
ಆಭರಣಗಳನ್ನು ಮತ್ತು ವಿವಿಧ ಉಡುಗೊರೆಗಳನ್ನು 


ನೀಡಿದ್ದಾರೆ. . ಈ ಆಭರಣಗಳು ಚಿನ್ನ ಮತ್ತು ವ 


] ಎಪಿಗ್ರಾಫಿಯ ಕರ್ನುಟಿಕಾ, ಸಂಪುಟ ೫, ಶಾಸನ ಸಂಖ್ಯೆ ೧೩೫,' ಮೈಸೂರು ತಾಲ್ಲೂಕು 


2 ಅದೇ, ಸಂಖ್ಯೆ ೧೪೨ 


3.೪ 


ಇತಿಹಾಸ ದರ್ಶನ 


ಸ್ರಮುಖ ಆಭರಣ 


ಶಾಸನಾಧಾರದ ಮೇಲೆ ಕೆಲವು ಪ್ರ 
ಗಳು ಮತ್ತು ಉಡುಗೊರೆಗಳ ಬಗ್ಗೆ ಈ ಕೆಳಗಿನಂತೆ 


ಏವರಗಳು ತಿಳಿದುಬರುತ್ತವೆ : 


ಮೊದಲನೆಯದಾಗಿ, ಕ್ರಿ.ಶ. ೧೮೫೭ರಲ್ಲಿ ಮುಮ್ಮಡಿ 


ದ್‌ ಫ್ರು 
ದ ತೆ ೯ ಇದ್ಯ ಪರುಸುಷ್ಣು ಎ ಆ 
ಕೃಷ್ಣರಾಜ ಒಡೆಯರು ಶ್ರೀ ಚಾಮುಂಡೇಶ್ವರಿ ದೇವಿಗೆ 
ಟಿ ೦ 


ನಕ್ಷತ್ರ ಮಾಲಿಕವೆಂಬ ಬಂಗಾರದ ಕಂಠಹಾರವನ್ನು 


ಓು 


ಅದೇ, ಸಂಖ್ಯೆ ೧೫೩ 
ಶ್ರೀಮತ್ಕಾಮೇ 
ಶ್ವರೀದೇವೀ । ಶ್ರೀಮತ್ಸಿಂ 
ಹಾಸನೇಶ್ವರೀ ! ಶ್ರೀ ವಿದ್ಯಾವೇದ್ಯ 
ಮಹಿಮಾ । ಶ್ರೀಚಾಮುಂ 
ಹಾ ಗತಿರ್ಮಮ ॥1೧॥ 
ಪಂಚೆವಿಂಶತಿ 
ಸಾಲಾಢ್ಯ 1 ಶ್ರೀ ಚಕ್ರಪು 
ರವಾಸಿನೀ |! ಲಲಿತಾ ಬಿಂದು 
ಪೀಠಸ್ಟ್ವಾ 1 ಚಾಮುಂಡಾಂ 
ಬಾ ಗತಿರ್ಮಮ ॥೨॥ 
ಚಿರಗ್ನಿಕುಂಡಸಂ 
ಭೂತಾ 1 ಕಾಮೇಶ್ವರಕು 
ಟುಂಬಿನೀ । ಮನೋನ್ಮನೀ 
ಯೋಗನಿದ್ಭಾ ! ಚಾಮುಂ 
ಡಾಂಬಾ ಗತಿರ್ಮಮ ॥ 
1೩॥ 


ಇ ೧. ಇಂ ಜಾ ರಾ ಪ್‌ 
ರಾ ಲಉ ಜು ಉ ಜಬ ೧. ೦ು ಓಲ ೦ಂ ಬಂದಾ ಲಾ “ಮುಂ ರು ಜೂ 


17 ಮಹಾಕಾಳೀ ಮ 

18 ಹಾಲಕ್ಷ್ಮೀ ಮಹಾವಾ 

9 ಣೀಸ್ವ ರೂಪಿಣೀ ! ವಾರಾಹೀ 
20 ಶ್ಯಾಮಳಾ ಬಾಲಾ |! ಚಾಮು 
21 ಡಾಂಬಾ ಗತಿರ್ಮಮ 

22 1೪॥_ 

23 ಜ ಸಲಜ್ಜಿ ಹ್ವಾ ಕಾ 

2.4. ಅರಾತ್ರಿ 1! ರ್ಮಹಿಷಾಸು 

253 ರಮರ್ದಿನೀ ! ವನದುರ್ಗಾ 
26 ಭದ್ರಕಾಳೀ ಚಾಮುಂ 


27 ಡಾಂಬಾ ಗತಿರ್ಮಮ 
28 ॥೫॥ 

ಹಗೆ “ಇವ 
29 ಬ್ರಾಹ್ಮ್ಮ್ಯಾದಿ ಮಾತೃ 
30 ಕಾರೂಪಾ ಭಂಡಾಸು 


ಇತಿಹಾಸ ದರ್ಶನ 


ಅರ್ಪಿಸಿದರು, ಇದು ಅತ್ಯಂತ ಬೆಲೆಯುಳ್ಳದಾಗಿದ್ದು ಸ 
೩೦ ಬಂಗಾರದ ತುಣಕುಗಳನ್ನು (ತಳಕು) ಹೊಂದಿದೆ. 
ಪ್ರತಿಯೊಂದು ಬಂಗಾರದ ತುಣುಕು ಸಹ ಒಂದೊಂದು 
ಸಂಸ್ಕೃತದ ಶ್ಲೋಕಗಳನ್ನು ಹೊಂದಿದೆ, ಈ ಪ್ರತಿ 
ಯೊಂದು ಶ್ಲೋಕವು ಸಹ ಆ*ಚಾಮುಂಡಾಂಬ ಗತಿ 


ರ್ಮಮ” ಎಂದು ಕೊನೆಯಾಗುತ್ತದೆ, ಮಧ್ಯದ 


3|1 ರವಿಮರ್ದಿನೀ । ಸರ್ವಜ್ಛೆತನ್ಯ 


32 ರೂಪಾಢ್ಯಾ ! ಜಚಾಮುಂ 
ಇ3 ಡಾಂಬಾ ಗತಿರ್ಮಮ 


34 1೩೬ ॥ 
35 ಚಂಡಮಂಡಶಿ 
36 ರಶ್ಲೇತ್ನ್ಮೀ |! ಕದಂಬವನ 
ಜ ಈ 

37 ವಾಸಿನೀ । ನಿಶುಂಭಕುಂಭ 
38 ದಮನೀ | ಚಾಮುಂಡಾ 
39 ಂಬಾ ಗತಿರ್ಮಮ ॥ 
40 1೭ ॥ 
4 ರಕ್ತಬೀಜಪ್ರಮಥಿ 
42 ನೀ॥ ಮಹಾತ್ರಿಪುರ ಸುಂ 
43 ದರೀ ! ಪ್ರತ್ಯಂಗಿರಾ ಮಹಾಮಾ 
44 ಯಾ ಚಾಮುಂಡಾಂ 
45 ಬಾ ಗತಿರ್ಮಮ ॥ 
46 ॥1೮॥ 
47 ಉಗ್ರತಾರಾವಶ್ಯ 

೦ 
ಜೊ ಮುಖೀ |! ಶೂಲಿನೀ ವಿಂ 
409 ಧ್ವವಾಸಿನೀ | ದೇಹಚಕ್ರಸ್ಥ 
50 ದೇವ್ಯಾತ್ಮ ಚಾಮುಂಡಾ 
51 ಅಂಬಾ ಗತಿರ್ಮಮ ॥ 


53 ಅನ್ನಪೂರ್ಣಾ ಚೆ 

ವೃ ತುಷ್ಮುಷ್ಟಿ ।1 ಯೋಗಿನೀಗ 

55 ಇಸೇವಿತಾ ! ಶತ್ರುವಿಧ್ಧ ಸ್ವ ಂಸಿನೀ (ತ 
56 ಗೌರೀ |! ಚಾಮುಂಡಾಂ 

57 ಬಾ ಗತಿರ್ಮಮ ॥ ೧೦॥ 

58 ಲೋಪಾಮುದ್ರಾ ಸ 

59 ರ್ವಮುದ್ರಾ | ಶ್ರೀದೇವೀ 

60 ಭುವನೇಶ್ವರೀ ! ವಾಗ್ರೀಶ್ವರೀಪ್ರಾ 


3೫: 


'ಪದಕದಲ್ಲಿ ಮುಮ್ಮುಡಿ ಕೃಷ್ಣರಾಜ ಒಡೆಯರ ಹೆಸರಿದ್ದು, 
ತಾವು ದೇವಿಯ ಪರಮಭಕ್ತರೆಂದು ಹೇಳಿಕೊಂಡಿದ್ದಾರೆ. 


61 
62 
63 
64 
65 
66 
67 
68 
69 
70 
71 
72 
73 
74 
5 


೬ 


ಣಶಕ್ತಿ । ಚಾಮುಂಡಾಂ 
ಬಾ ಗತಿರ್ಮಮ ೫ ೧೧॥ 
ಕಾತ್ಯಾಯಿನೀ ಹೈ 

ಮವತೀ | ಶಿವದೂತೀ 
ಭೈರವೀ ( ಗಾಯಶ್ರೀ ಚೈವ 
ಸಾವಿತ್ರೀ | ಚಾಮುಂಡಾಂ 
ಬಾ ಗತಿರ್ಮಮ ॥ 

1೧೨॥ 

'ಉಮಾಸರಸ್ತ ತೀಂ 

ದ್ರಾಕ್ಷೀ ! ಕಂಕಾಳೀ ಜಾಪ 
ರಾಜಿತಾ । ದಾಕ್ಷಾಯಣೀ 
ಶಾಂಭವೀ ಚೆ । ಚಾಮು 
ಂಡಾಂಬಾ ಗತಿರ್ಮಮ 

1 ೧೩ ॥ 

ಮೂಲಪ್ರಕ್ಕೆ ತಿ ರೂ 
ಪಾರ್ಯಾ ! ಪಾರ್ವತೀ ಸಿಂ 


ಹವಾಹಿನೀ ವಜ್ರೇಶೀ ಭಗ 
ಮಾಲಾ ಚ । ಚಾಮುಂ 
ಡಾಂಬಾ ಗತಿರ್ಮಮ 


॥ ೧೫ ॥ 
ಶ್ರೀಚಕ್ರಾಖ್ಯ ರಥಾ 
ರೂಢಾ । ಚಿಂತಾಮಣಿ 

ಜ್‌ ಕೆ ಬ ಇಸ 
ಗೃಹಸ್ಥಿ ತಾ [ ಎಷ್ಟು ಬ್ರಹ್ಮಾದ್ರಿ 
ಸಂಸೇವ್ಯಾ ! ಚಾಮುಂ 
ಡಾಂಬಾ ಗತಿರ್ಮಮ ॥ 
1೨೧॥ 
ನವಾವರಣರಾ 
ಜ್ಯಾಂಗ | ವಿಶ್ವಶಕ್ತಿ ಸ 
ಮಾವೃತಾ ! ಯುಗನಾಥಾದಿ 
ಸಂಪೂಜ್ಯಾ 1 ಚಾಮುಂ 
ಡಾಂಬಾ ಗತಿರ್ಮಮ ॥ 
॥ ೨೨॥ 
ಸಪ್ತಕೂಟ ಮಹಾ 
ಮಂತ್ರ ! ಪ್ರತಿಪಾದಿತವೈ 
ಭವಾ | ಹಯಗ್ರೀವಾಗಸ್ತ ನ 


ಪೂಜ್ಯಾ ! ಚಾಮುಂಡಾ 


೦ಬಾ ಗತಿರ್ಮಮ ॥ 
॥ ೨೩॥ 
ವೇದವೇದ್ಯಾ ಮಂತ್ರ 


ಬೊಕ್ಕಸತೊಟ್ಟೆ ಸನ್ನಿಧಾನದ ನಂಜ 
100 ತಂತ್ರ ! ಯಂತ್ರಾದಿಷ್ಕಾನ 
101 ರೂಪಿಣೀ 1 ಸಹಸ್ಪಾರಾಂಬು 
102 ಜಾರೂಢಾ ! ಚಾಮುಂ 
103 ಡಾಂಬಾ ಗತಿರ್ಮಮ 
104 ॥ ೨೪॥ 
105 ಕರಾಂಗುಳಿನಖೋ 
106 ತ್ಪನ್ನ ! ನಾರಾಯಣದ 
107 ಶ ಕೃತಿ ಃ ತಂತ್ರೋಪಜಾರಸು 
108 ಪ್ರೀತಾ ! ಜಾಮುಂಡಾಂ 
109 ಜಾ ಗಠಶಿರ್ಮಮ ॥ 
110 ॥ ೨೫॥ 
111 ಸದಾನಂದಾ ಸದಾ 
112 ರಾಧ್ಯಾ ಸದಾ ಸಂತೋ 
113 ಹಷಕಾರಿಣೀ । ಸದಾ ಜಯಪ್ರ 
114 ದಾ ಸೌಮ್ಯಾ ಚಾಮುಂಡಾಂ 
115 ಅಂಬಾ ಗತಿರ್ಮಮ 
116 ॥1೨೬॥ 
117 ಶಿವಾ ಭವಾನಿ ವಿ 
118 ಜಯಾ ಸರ್ವಶಕ್ತಿ ಸ್ವ 
119 ರೂಪಿಣೀ । ಶ್ರಿಕಂಟಕೀ ಚ 
120 ದೇಮೇಶೀ |! ಚಾಮುಂಡಾಂ 
121 ಬಾ ಗತಿರ್ಮಮ ॥ ೧೪ ॥ 
122 ಚಂದ್ರರೇಖಾವತಂ 
123 ಸಾಢ್ಯಾ ಭೇರುಂಡಾ ಸ 
124 ರ್ವಮಂಗಳಾ | ದ್ವಾತ್ರಿಂಶಧಾ 
125 ಯದೋಪೇತಾ ಜಾಮುಂ 
126 ಡಾಂಬಾ ಗತಿರ್ಮಮ 
127 ॥8೧೯॥ 
128 ಅಣೋರಣೀಯ 
129 ಸೀ ಚಂಡೀ ! ಮಹತೋಖ 
130 ಮಹೀಯಸೀ ! ಜ್ವಾಲಾಮುಖೀ 
131 ಜಚಬಗಳಾ ! ಚಾಮುಂ 
132 ಡಾಂಬಾ ಗತಿರ್ಮಮ 
133 ॥8೨೦॥ 
134 ಪಂಚಿಫೆ ಕ್ರೇತಾಸ 
135 ನಾರೂಢಾ | ಪಂಚಕಾ 
136 ರ್ಯಧುರಂಧರಾ 1 ಪಂಚಸಾಯ 
137 ಕಜೀವಾತು | ಶ್ಲಾಮುಂಡಾ 
138 ಉಂಬಾ ಗತಿರ್ಮಮ. 


ಇತಿಹಾಸ ದರ್ಶನ 


ಈಗ ಅದನ್ನು ಚಾಮುಂಡೇಶ್ವರಿ ದೇವಾಲಯದಲ್ಲಿ ಉಪ 
ಯೋಗಿಸಲಾಗುತ್ತಿದೆ. ನಂಜವ್ವೈಯು. ಮೈಸೂರು 
ರಾಜಮನೆತನಕ್ಕೆ ಸಂಬಂಧಿಸಿದ ವ್ಯಕ್ತಿ ಎಂದು ತಿಳಿಯ 
ಬಹುದಾಗಿದೆ. 

ಒಂದು ವಿಶೇಷ ಸಂದರ್ಭವೊಂದರಲ್ಲಿ ಮುಮ್ಮಡಿ 
ಕೃಷ್ಣರಾಜ ಒಡೆಯರು ಶ್ರೀ ಚಾಮುಂಡೇಶ್ವರಿ ದೇವಿಗೆ 


ವಸ್ತುಗಳನ್ನು ನೀಡಿದ್ದಾರೆ,5 
ಆಟ ೧ 


ಲ 

ಅವುಗಳೆಂದರೆ ಬೆಳ್ಳಿಯ ಗಂಟೆ, ಬೆಳ್ಳಿಯ ಬಟ್ಟಲು, 
ಬೆಳ್ಳಿಯ ತಟ್ಟೆ, ಬೆಳ್ಳಿಯ ಚೊಂಬು, ಇವುಗಳ 
ಜೆ ಲೆ ಕ್ಷಷ್ಟರಾಜ ಜ್‌ ಸೇವಾರ್ಥ ಎಂದು ಅಕರ 


ಪಾಢಿ 
ಗಳನ್ನು ಕೊರೆಯಲಾಗಿದೆ. ಆದರೆ ಅವುಗಳನ್ನು ಯಾವ 
ವ್ಸ ನಮೂದಿಸಿಲ್ಲ. 


ವರ್ಷ ನೀಡಲಾಯಿತು ಎಂಬುದನೆ 


139 ॥1೧೬॥ 

140 ಅಪ್ಪಾ ಕೃತ ತವಿಭೂ 

141 ಷಾಡ್ಯಾ' [ ತೇಜಸ್ಟ್ರೈಯವಿ 
142 ಲೋಜಚನಾ | ಕಾಮಕೋಟಿಸು 
143 ಪೀಠಸ್ಹಾ । ಚಾಮುಂಡಾಂ 
144 ಬಾ ಗರರ್ಮಮ 1೧೭॥ 
145 ಕಾಮೇಶಬದ್ಧ ಮಾಂ 

146 ಗಲ್ಯ 1 ಸೂತ್ಟ ಶೋಧಿತಕಂ 
147 ಧರಾ | ಈಶ್ವರೋಡ್ಯಾಣಪೀ 
348 ಠಸ್ಟಾ । ಜಾಮುಂಡಾಂ 
149 ಜಾ ಗಠಶಿರ್ಮಮ 


150 1೧೮॥ 

151 ಶ್ರೀ ಮದ್ರಾಜಾಧಿರಾ 

152 ಜೇಂದ್ರ ಬರಾಂಭೂಲು 
153 ಧಿಚಂದ್ರಿಕಾ । ಸಾಂಬ್ರಾ, 


154 ಮಹಾದೇವಿ | ಶ್ರೀ ಜಾಮುಂ 
]55 ಹಾಂಬಾ ಗತಿರ್ಮಮ 
156 ॥೨೩॥ 
ಅದೇ, ಸಂಖ್ಯೆ ೧೫೮ 
ಅದೇ, ಸಂಖ್ಯೆ ೧೫೬ 
ಅದೇ, ಸೆಖ್ಗೆ ೧೫೨ 
_ ಅದೇ, ಸಂಖ್ಯೆ ೧೫೪ 


ಅದೆ ಸಂಖ್ಯೆ ೧೫೨ 


೦೦ ಚಿ ೮ ಲಾ ಜಾ 


ಇ€ತಿಹಾಸ ದರ್ಶನ 


ಮತ್ತೊಂದು ವಿಶೇಷ ಸಂದರ್ಭದಲ್ಲಿ ಮುಮ್ಮಡಿ 
ಕೃಷ್ಣರಾಜ ಒಡೆಯರು ಶ್ರೀ ಚಾಮುಂಡೇಶ್ವರಿ ಮಂದಿರಕ್ಕೆ 
ನನ 3 ಎ ೦೪ ೧ಜಿ ಇಣ್ಣ ೧ವಾಷ್ಟ ಜ್‌ 
ದೊಡ್ಡ ಬೆಳ್ಳಿತಟ್ಟೆ, ಒಳ್ಳಿ ಅಡ್ಡಣಿಗೆ (ಊಟದ ಶಚ್ಛೆ 
ಮುಂತಾದವುಗಳನ್ನು ಇಡುವ ಪೀಠ ಅಥವಾ ಮುಕ್ಕಾಲು 
ಮಣೆ) ಮತ್ತು ಬೆಳ್ಳಿಯ ಬಟ್ಟಲು ನೀಡಿದ್ದೂ ರೆ,6 ಇವರ 

೨ ಳೆ ೦ 

ಮತ್ತೊಂದು ಪ್ರಮುಖ ಉಡುಗೊರೆ ಎಂದರೆ ಬೆಳ್ಳಿಯ 
ಮಂಟಪ. ಇದನ್ನು ಉತ್ಸವಮೂರ್ತಿಯನ್ನಿಡಲು ಉಪ 


ಣ್ಠೆ ಬೂ ಚಾಮುಂಡಾಂ 0ಬೆಯ ತಾ ಚ 
ಇವರು ಇದೇ ದೇವಾಲಯದ ಅಂತರಾಳ ಮತ್ತು ನವ 


ರಂಗದ ಬಾಗಿಲುವಾಡಕ್ಕೆ ಹಿತ್ತಾಳೆ ತಗಡಿನ ಹೊದಿಕೆ: 
$ 


ಡು ಕಾ ಹ ಹ ಡ್ಯ ತ್ನ್ನ ಹೊ 
ಯನ್ನು ಹಾಕಿಸಿದ್ದಾರ. ಪ್ರ ಹಿತ್ತ್ಕಾಳ ಹೂ ದಿಕೆಯ 


157 ಶ್ರೀ ಚಾಮುಂ 

158 ಡಾ ಪದಂಂಭೋಜ | ಧ್ಯಾನಸೇವಾ 

159 ಪರಾಯಣಃ । ತದ್ಭಕ್ತ ಶ್ರೀ ಕೃಷ್ಣಭೂಹಪೋ 

160 ದೇದಿ ನಕ್ಷತ್ರ ಪಲ 1 ೨೮॥ ರಚಯಿ 

161 ತ್ವಾರ್ಪಯಾಮಾಸ | ಶ್ರೀ ಚಾಮುಂಡಾ ಪದಾಬ್ಲ್ಹ 

162 ಯೋಃ | ಕಚ ಯಃ ಪಠೇದ್ಭಕ್ಷಾ ಪ್ರಾ 
ದೇವೀಸಾಯುಜ್ಯ 

163 ಮಾಪ್ನ್ನಯಾತ್‌ ॥ ೨೯ ॥ ಕುಸುಮಿತಲತಾ ವೇಲಿತಾ 

164 ವ್ಹತ್ಮಂ ರತ್ಸಾದ್ರಿ ದ್ವೀಪಧ್ಭುವಮಿತ 


ಲಾ ಇದು 
ಶಕೇಕ್ಷಾ ಶರಾ 
ಬೇಹಿಮಾಸೀ । ಚಂದ್ರಾಖ್ಲೇ ಪಕ್ಷೇ ನಿಧಿದಿನಯುಶೇ 
ಗಾ ಪ್‌ ಶೆ 
166 ಭೂಜವಾರೇತಿ ಭಕ್ತಾ 2 ಜಾಮುಂಡಾಂಬಾ 
167 ಚರಣಕಮೆಲೇ ಕೃಷ್ಣಭೂಪಸ್ಸಹ 


168 ಸ್ಟೇ । ತ್ಲೈರ್ವರ್ಣ ಶ್ರೀದಿಕ್ಸರಿಮಿತಪ 
169 ದಾಂ ಸ್ವರ್ಣಮಾಲಾ 
170 ಮುತಾನೀತ್‌ ॥ ೩೦ ॥ 


ಬಾಗಿಲುವಾಡಗಳನ್ನು ಇಂದಿಗೂ ಸಹ ನಾವು ನೋಡ 
“ಬಹುದಾಗಿದೆ. ' 


ಮತ್ತೊಂದು ಮೌಲ್ಯವಾದ ಉಡುಗೊರೆ ಎಂದರೆ 
ಮುಮ್ಮಡಿ ಕೃಷ್ಣರಾಜ ಒಡೆಯರು ಚಾಮುಂಡಾಂಬೆಗೆ 


ಮಾಡಿಸಿಕೊಟ್ಟ ಬೆಳ್ಳಿಯ ಸಿಂಹವಾಹನ.9 ಇದನ್ನು 
ದೇವಿಯ ಉತ್ಸವ ಮತ್ತು ವಿಶೇಷ ಸಂದರ್ಭಗಳಲ್ಲಿ ಉಪ 


9. ಅದೇ ಸಂಖ್ಯೆ ೧೫೦ 
10. ಅದೇ, ಸಂಖ್ಯೆ ೫೧ 


ಶ್ರೀ ಚಾಮುಂಡೇಶ್ವರಿ ಸಂನಿಧಿಗೆ ಶ್ರೀ ಕೃಷ್ಣ 


ು 7೫. 


ನಿನ ಲೆಖ್ಪ ಖ್ಚದ ತಗಡು ಕೀಲಕ ಸಂ॥ರದ ವ. 
ಬೆಳ್ಳಿ ಮುಲಾವಿನ ಸಿಂಹ 
ಚಿಂನದ ಮುಲಾವಿನದು 
೧ ವಿಲಾಸ ಕೆತ್ತಿ ದ ದೊಡ್ಡ 
೨೦ ಸಂಣ ತಾಲೀಪ ದಕಗಳು 


ರ್ಜೆದಳು 
ಊರ 


ುಂಗಾಲಿಗೆ ದೊಡ್ಡ ಯಲೆ 
ಯಿದರ ಪಕ್ಕ ದಲ್ಲಿ ಚಿಕ್ಕ ಯಲೆ 
ದೊ ಇಡ ತಳಕು ಯಲೆ 
ಯಿದರ ಕೆಳಗೆ ಸಂಣ ಯಲೆ 
ಮುಂಗಾಲಿನ ಕೆಳಗಣ ಪಟಿ ಟ್ಟಿ 


ಕಾಲಿಗೆ ಸಂಣ ಕಮಲ ಹುವು 


ಭು 


೧೮೬ 0 ಟಂ ಟಿ ಓಟ ಲಟ ಟಿ 


ಯದೆ ಮೇಲೆ ಜ್ಲಾ ಲೆಪಟ್ಟಿ ೩ ದೊಡ್ಡ ತಳಕು 
೦ 


೧ ಸಂಣ "`ಮವು೧ ಯಲೆ ಸಹ ನಗ 


ರಾ 
ಹಿಂದಣ ಸಾಮಾನು ಎವರಾ 


ಮದು 
೪ ಕಾಲ ಕಡಗ ೨ಬೀಜ ೨ ಸಹಾ 


ಹರಳೆ ಸ 0 
೪ ಕಾಲಿಗೆ ದೂಡ್ಮ ಅರಳೆಲೆ 
ಶ್ರ 


ವರು ಸ ಬ್ಬ ಶಿದ ಮಹಾಸಿಂಹವಾಹನದ 
ಮಾರ್ಗಶಿರ ಬಹ: 


ಇದಲದೆ 


ಇದಲ್ಲದ, ಈ ಮೊದಲು ಶಿಳಿಸಿದ ಸಿಂಹವಾಹನಕ್ಕೆ 
ಮಾಡಿಸಿಕೊಟ್ಟ ಅಲಂಕಾರದ ಆಭರಣ ಮೊದಲಾದ 
ಸಾಮಾನುಗಳ ವಿವರವನ್ನು ಸಿಂಹವಾಹನದ ಕೆಳಭಾಗದ 
ತಗಡಿನ ಮೇಲಿರುವ ಬರಹದಿಂದ ತಿಳಿಯಬಹುದು.10 


ಜಕಂಠೀರ 
ಹು ಮೊದಲಾದ ಸಾಮಾ 


ಬ ಮಂಗಳವಾರದಲ್ಲು 


| 


ಈ ಎಲ್ಲಾ ಉಡುಗೊರೆಗಳಿಗೆ ಕಳಶವಿಟ್ಟಂತೆ 
ಮಹಾಕೊಡುಗೆ ಎಂದರೆ ಮುಮ್ಮಡಿ ಕೃಷ್ಣರಾಜ ಒಡೆ 
ಯರು ಕ್ರಿ.ಶ. ೧೮೨೭ರಲ್ಲಿ ಮಾಡಿಸಿದ ಮಹಾದ್ವಾರ 
'ಗೋಪುರ,1!! ಇದು ದ್ರಾವಿಡ ಶೈಲಿಗೆ ಉತ್ತಮ ಉದಾ 


೪ಯೀ ಬಾಬ್ತು 2 

೧ ಬಾಲದ ಕೆಳಗೆ ಸಂಣ ಹುವು 

೨ ವಳತೊಡೆ ಸಂಣ ಪಟ್ಟಿ 

೨ ಹೊಟೆ ಕ ಪಕ್ಕದ ಬಾಜೂ ಪಟಿ 
ತೊಡೆ ಮೇಲಣ ದೂಡ್ಡ ತಳಕು 


೨ 
೩ ನವದುರ್ಗೀರ ತಗಡು 
೧ 


ಓ 
ಆ 
ಲ್ಕ 
ಓ್ಹ್ಪ 
€೫ 
( 


ಮುಂಪಾರ್ಶ್ವದ ಸಾದಾ ತಗಡು 
. ಕಮಲದ ಪಟ್ಟಿ 
೧ ಹಲಿಗೆ ಮೇಲೆ ಪೀಠದ ತಗಡು 
೫ ದೊಡ್ಡ ಗೋಲು ತುಂಡು 
೬ ಸಂಣಗೋಲು ತುಂಡು 
೧ ಸಿಂಹದ ಕೆಳಗೆ ಸದರ ಮೊರು 
೨೦ ಪ್ರಭಾವಳಿ ಮುಂದಣ ತಗಡು 
೫ ಹಿಂದಣ ತಗಡು ೫ ಮಾಗ್ಸು ಲು ಪಟ್ಟಿ ಜಿಂನದ.  ಮುಲಾವಿನ 
ಗುಬ್ಬಿ ಕಲಶ ೧ ಸಹಾ 


ಎ 


ಗಲ ಉಗ ಜೆ ಬಳೆ 


ಹರಣೆಯಾಗಿದೆ.. ಈ ಗೋಪುರವು ಚಾಮುಂ ಬೆಟ್ಟದ 
ಮೇಲಿನ ಸ್ಮಾರಕಗಳ ಇತಿಹಾಸದಲ್ಲಿ ಒಂದು ಶಾಶ್ವತವಾದ 


೧೨ 
ಇನ್ನೊಂದು ಸಂದರ್ಭ 
ರಾ 


ಸ್ಥಾನವನ್ನು ಪಡೆದುಕೊಂಡಿದೆ. 


ಜ್‌ ದ ಜಾ ವ 
ದಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಇದೇ ದೇವಾ 


ಶ್ರಿ ೧ ಕ್ಕೆ ನಗ ಚೆಂನದ ಮುಲಾವಿನ ಪಂಚಕಲಶ ೧ ಮುತಾಕಲು ಪಟ್ಟಿ ೨ ಗೆಜ್ಜೆ ೧೫೦ ಮೇಲಣ ಬೆಳ್ಳಿ ಬಿಲ್ಲೆ ೧ ಕೆಳಗಣ 


ಳು 


ಕಡ್ಡಿಗಳು ೧ ಕೊಳಬೆ ೧ ದೊಡ್ಡ ಸಲಾಕಿ ೧ ನವಿಲುಗರಿ ಜೌರಿದಂಡಿಗೆ ಚಿಂನದ ಮೂಲಾವು ಬಾಬ್ತು ೨ ಜೊಂದೆ ಕೈಸೆ 


ಹಿತ್ತಾ ಳೆ ಕಂಚು ವಗ್ಗೆರೆ ಸಾಮಾನು 


ಬ ್ಸ್ಮುು[ [ಟು [ಕಟ್ಟು ನ 
೪ ಮುತಾಕಲು ಮೂಲಿಗೆ ಮೋತೆ ಮಾವಿನದು 


ಭಿ ಎಮ ಯ ಜ್‌ ಸ ಇವೆ ನು 
೧೦೦ ಘಂಟೆಗೆ ಮೇಲಣ ಮುತಾಕಲೆಗೆ ದೊಡ್ಡ ಘಂಟೆ ೮ ಕಮಾನು 


ಸಹಾ ೪೮ ಕೆಳಗಣ ಮೋತೆಗೆ ದೊಡ್ಡ ಗಂಟೆ ೮ ಸಹಾ 


ನೆ ಹ ದು ಎ ಸಃ 
ಅಷ್ಟದಳದ ಹುವು ೧೭ ಸಂಣ ಅಷ್ಟದಳದ ಹುಪು ೧೬ ಆರು 


ಕಂಭಕ್ಕೆ ಸಂಣ ಘಂಟೆ ೩೬ ಕೆಳಗಣ ಜಗತಿಗೆ ದೊಡ್ಡ ದು ಸಂಣದು 


ಷೆ 
ಡು 


ಕ್ಕ ಸಂಣ ಅಷ್ಟದಳ ಹುವು ೪೮ ಅರಳೆಲೆ ೯೬ ಸಹಾ ೫೦ ಕೆಳಗಣ ತೊಲೆಗೆ ಯೇಳು ವರಸೆ ಕಮಖ ಹುವು ೧ ದೊಡ್ಡ 


ದಳದ ಹುವು ೧೬ ಸಹಾ 


೪ ಗಾಲಿಚಕ್ರಕ್ಕೆ ಹಿತ್ತಾಳೆ ಗುಬ್ಬಿ 
ಮರದ ಸಾಮಾನು ಮೊದಲಾದದ್ದು 

೪ ಸಿಂಹದ ಬಾಜ ದೊಡ್ಡ ಗೊಂಬೆ ೨ ಯಿದರ ಭುಜಕ್ಕೆ ಗಿಣಿ ೨ ಸಹಾ 
ರಥಕ್ಕೆ ಸಾಮಾನು ವಿವರಾ 


೪ ಗಾಲಿ ಚಕ್ರ ೬ ಕೆಳಗಣ ಶೊಲೆ ಮೋಟಿಗೆ ಕಮಲ ೨ ಮೋತೆ 


ವಳ ಸಷಾಷ್ಯ 
ನುಮಾ ೪ ಸಹಾ 


೪ ಹುರಚೆಗೆ ಕಬ್ಬಿಣದ ಬಳೆ 


೨೨ ದೊಡ್ಡ ಕಟ ಕೆಟೆ, ತುಂಡು 
ಆ ಲ ಲು 


೩೪ ಸಂಣ ಕಟಕಟೆ ತುಂಡುಗಳು ೨ ನೂಲು ಪಗ್ಗದ ಹುರಬೆಗಳು 


೨೪ ತರಾಶರಾ ಬೊಂಬೆಗಳು ೧ ತಾರ್ವೆ ಭುರಕಿ 


೧ ಮಪೊಮುಚಾಮು ಧುರಕಿ 


೫11, ಅಜಿ ಸಂಖ್ಯೆ ೧೪೮ 


ಲಯಕ್ಕೆ ಬೆಳ್ಳಿಯ ಸಹಸ್ರಧಾರಾ ಪಾತ್ರೆಯನ್ನು ಉಡು 
ಗೊರೆಯಾಗಿ "ನೀಡಿದ್ದಾರೆ.!2 ಈಗ ಇದು ಪಕ್ಕದಲ್ಲಿನ 


ಒಡೆಯರು 
ಸರ್‌ ಚಾಮುಂಡೇಶ್ವರಿ ದೇವಿಯ ಪರಮ ಭ 
ಆಭರಣಗಳನ್ನು 
ಮುಖ್ಯವಾದದು 

ಶಿ ೦ 
ವಜ್ರದ ಹರಳು 


ಕ್ವರಾಗಿ 
ದ್ದರು, ಅವರು ಸಹ ಅನೇಕ 
ದೇವಿಗೆ ನೀಡಿದ್ದಾ ರೆ. ಅವುಗಳಲಿ 
ಕಿರೀಟ... ಇದರಲ್ಲಿ 


ಗಳನ್ನು 


( 
ಲ್ಕ 
₹1 
ಬ 
2 
೩ 
ಆ) 
ಜೆ 
2 ೮೫ 
ಬ್ರ 
' 
೬ 
0ಂ 
ತ 
೪ 


| 
ತ್ರ 
೮ 
(೧. 
ಅ 
ಕೊ] 
ತ್ರಿ 
ಆ ಈ 
೬ 
ಘ್‌ 
೪್ರ 
(ಗ 
3 


ದೇವಿಗೆ ಧರಿಸು 
ರಣವೆಂದರೆ 


ಸಜ 
೦ಡಭೇರುಂಡ 


. ಪದಕ 


ಬಂ? ನೆ 


ಕ್‌ ತ 
ತ್ತ! 
ಳ್ಳ 
ಜು 

೮. 2೭(ೀ 
ದ್ದ 6 


ತ 


ಣೀಯ ಕೊಡುಗೆ ಎಂದರೆ ಟು: ಚಾಮುಂಡೇಶ್ವರಿ 
ಮಾ ಮತಃ 


ಈ ಬಾಗಿಲಿನ ಚ ೀಲೆಸ ಚತತ ಬಗ ಮತು 
ಕಲಾತ್ಮಕವಾಗಿ ದೇವಿಯ ವಿವಿಧ ರೂಪದ ಸೂಕ್ಷ 
ವಿಗ್ರಹ? ಳನ್ನು ಮತ್ತು ಲತಾಬಳ್ಳಿಗಳನ್ನು ಬಿಡಿಸಲಾಗಿದೆ. 


ಲ 
ಎ ಎಡಿ ಸ ಶ್ಶಿ. 
ಸೂಕ್ಷ್ಮ ವಿಗ್ರಹಗಳನ್ನು ಹೊಂದಿರುವ ಈ ಬೆಳ್ಳಿ 


12 ಅದೇ, ಸಂಖ್ಯೆ ೧೪೬ 


ಬಾಗಿಲುಗಳು ಅಪರೂಪವೆಂದು ಹೇಳಬಹುದು. ಈ 
ಬೆಳ್ಳಿಯ ವಿಗ್ರಹಗಳು ಮೈಸೂರು ಶಿಲ್ಪ ಕಲೆಗಾರಿಕೆಯ 
ಒಳ್ಳೆಯ ಮಾದರಿಗಳಂತಿವೆ, ಇವುಗಳು ಎಂತಹ ಮನೋ 
ಭಾವದ ವ್ಯಕ್ತಿಯನ್ನಾದರೂ ಆಕರ್ಷಿಸುವುದರಲ್ಲಿ ಸಂದೇ 
ಇವು ಮತ್ತು ಇವುಗಳ ಕಲೆಗಾರಿಕೆ ನಮ್ಮ 


ಈ ಬಾಗಿಲುಗಳ ಮೇಲೆ ಹೊದಿಸಿರುವ ಬೆಳಿ ಸಯ ಶಗಡು 
ಮತ್ತು ಬಿಡಿಸಿರುವ ದೇವಿಯ ೨೭ ರೂಪದ ಸೂಕ್ಷ್ಮ 
ವಿಗ್ರಹಗಳು ಮೂರ್ತಿಶಿಲ್ದಶಾಸ್ತ್ರ ದೃಷ್ಟಿಯಿಂದ ಆತ್ಮಂತ 
ಪ್ರಾಮುಖ ತೆಯನ್ನು ಪಡೆದಿವೆ 


ಪಾಂಸ್ಛೃನಿಕ ನಾಗ್ಯಾ ಧಾವಿ ಸ ಹಾಸುಹೊಕ್ಕಾ ಗಿದೆ. 
ವಾಗಿ ಒಂದು ನೆಲೆಗಟ್ಟಿನ ಮೇಲು ನಿಲ್ಲಲು: 
ಪ್ರಸ್ತುತ ಶಾಸನಗಳಿಂದ ವೃಕ್ತ 
ವಾಗುವ ಮುಖ್ಯ ಅಂಶವೆಂದರೆ ಮುಮ್ಮಡಿ ಕೃಷ್ಣರಾಜ 
ಒಡೆಯರ ಅಸಾಧಾರಣವಾದ ದೈವಭಕ್ತಿ. ಇದು ಒಡೆ 


ಬ್ರ 
ಯರ ಧರ್ಮಶ್ರದ್ಧೆಯ ಉನ್ನತಮಟ್ಟವನ್ನು ತಿಳಿಸುತ್ತದೆ. 
ಒಡೆಯರ ಧಾರ್ಮಿಕಶದ್ದೈಗೆ ಹಾರ ರಿ ದೇವಾಲ 


ೂರಾರು ದೇವಾಲಯ 


ತ 
೬೬ 
ತಿ 
ಲ 
ಹಾಸ 
೨ 
೧ 
ಣ್‌ 
ಲ್ರ 
(ಓ 
[| 
ಡ್ನ 
ಬ್ಗ 
ಡಿ 


